ಕರ್ನಾಟಿಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [710 (900) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ ] 20.09.2021 

ಉತ್ತರಿಸಬೇಕಾದ ಸಚಿವರು ಮಾನ್ಯ ಆರೋಗ್ಯ & ಕುಟುಂಬ ಕಲ್ಯಾಣ 
ಪ್ರ. ಪ್ರಶ್ನೆ ಉತ್ತರ 
ಸಂ 5 J 
(ಅ) |2018- 2019 ನೇ ಸಾಲಿನಲ್ಲಿ. ನಡೆದಿದೆ | 2018 - 2019ರಲ್ಲಿ ಬೀದರ್‌ ವೈದ್ಯಕಯ ವೆಜ್ಞಾನಗಳ ಸಂಸ್ಕ 


ಎನ್ನಲಾದ ಸುಮಾರು ರೂ. 18.00 
ಕೋಟಿ: ಅವ್ಯವಹಾರದ ಎ.ಸಿ.ಬಿ 
ತನಿಖೆ ಯಾವ ಹಂತದಲ್ಲಿದೆ: ಈ 
ತನಿಖೆ ಇಷ್ಟು ತಡವಾಗುತ್ತಿರುವುದಕ್ಕೆ 
ಕಾರಣವೇನು; k 


pM 


ಬೀದರ್‌ ನಲ್ಲಿ ನಡೆದಿದೆ ಎನ್ನಲಾದ ಸುಮಾರು 1800 ಕೋಟಿ 
ರೂಪಾಯಿಯ ಅವ್ಯವಹಾರಕ್ಕೆ. ಸಂಬಂಧಿಸಿದಂತೆ, ದಿನಾಂಕ: 
29.06.2018 ರಂದು A೮8 ಗೆ ನೀಡಲಾಗಿರುವ ಅಭಿಯೋಜನಾ 
ಮಂಜೂರಾತಿಗೆ W.P. No: 28544/2018, W.P. No: 29892- 
95/2018, W.P. No: 38416/2018 ಮತ್ತು W.P. No 1613/2019 
ರಲ್ಲಿ ಅಪಾದಿತ ಅಧಿಕಾರಿ/ಸಿಬ್ಬಂದಿಗಳು ಮಾನ್ಯ ಕರ್ನಾಟಕ 
ಉಚ್ಛನ್ಯಾಯಾಲಯ, ಬೆಂಗಳೂರು / ಕಲಬುರಗಿ ಪೀಠ ಇಲ್ಲಿ 
ಮಧ್ಯಂತರ ತಡೆಯಾಜ್ನೆ ಪಡೆದಿರುತ್ತಾರೆ. ಈ ಸಂಬಂಧ ಮಾನ್ಯ 
ನ್ಯಾಯಾಲಯವು ನೀಡಿರುವ ಮಥ್ಯಂತರ ತಡೆಯಾಜ್ನೆಯನ್ನು | - 
ತೆರವುಗೊಳಿಸಲು ಅಗತ್ಯ ಕ್ರಮ ವಹಿಸಲಾಗುತ್ತಿದೆ. k 


| 


ಅವ್ಯವಹಾರದಲ್ಲಿ 


= SA 
ಭಾಗಿಯಾಗಿದ್ದಾರೆನ್ನಲಾದ 
ಸಿಬ್ಬಂದಿಗಳ ಹೆಸರು ಮತ್ತು 


ಹುದ್ದೆಗಳಾವುವು; ಅವುಗಳ ವಿರುದ್ಧ 
ಸರ್ಕಾರ ತೆಗೆದುಕೊಂಡ 
ಕ್ರಮವೇನು? . 


1 ಡಾ॥ ಚೆನ್ನಣ್ಣ ಸಿ, ಹಿಂದಿನ ನಿರ್ದೇಶಕರು, ಬ್ರೀಮ್ಸ್‌ ಬೀದರ್‌ 
ಮತ್ತು ಪ್ರಸ್ತುತವಾಗಿ ಪ್ರಾಧ್ಯಾಪಕರು ಶಸ್ತ್ರಚಿಕಿತ್ತ ವಿಭಾಗ, 
ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬಳ್ಳಾರಿ. 

2 ಡಾ॥ ಶಿವಕುಮಾರ ಶೆಟಿಕಾರ್‌, ವೈದ್ಯಕೀಯ ಅಧೀಕ್ಷಕರು, 
ಬ್ರೀಮ್ಸ್‌ ಬೋಧಕ ಆಸ್ಪತ್ರೆ, ಬೀದರ್‌ : 

3) ಶ್ರೀ ಆನಂದ ಸಾಗರರೆಡ್ಡಿ, (ಅಂದಿನ ಮುಖ್ಯ ಆಡಳಿತಾಧಿಕಾರಿ, 
ಬ್ರೀಮ್ಸ್‌ ಪ್ರಸ್ತುತ ಮಾತ್ಯ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರ 
ಹುದ್ದೆಯಿಂದ ವಯೋ ನಿವೃತ್ತಿ ಹೊಂದಿರುತ್ತಾರೆ. 

4 ಶ್ರೀಮತಿ ಅನುಸೂಯಾ, ಸಹಾಯಕ ಆಡಳಿತಾಧಿಕಾರಿ, 
(ಪ್ರಸ್ತುತವಾಗಿ ಆಕುಕ ಇಲಾಖೆಯ ಜಿಲ್ಲಾ ಆರೋಗ್ಯ & ಕುಟುಂಬ 
ಕಲ್ಯಾಣ ಅಧಿಕಾರಿಗಳ ಕಛೇರಿ ಬೀದರ್‌ ಜಿಲ್ಲೆ ಬೀದರಿನಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 

5) ಶ್ರೀ ಬಾಬು ಕೋಟೆ, ಕಛೇರಿ ಅಧೀಕ್ಷಕರು. 

6) ಶ್ರೀ ಪ್ರಕಾಶ ಮಡಿವಾಳ, ಕಛೇರಿ ಅಧಿಕ್ಷಕರು. 

7) ಶೀ ಪ್ರಕಾಶ ಮಾಳಗೆ, ಪ್ರಥಮ ದರ್ಜಿ ಸಹಾಯಕರು 

ಕ್ರಮ ಸಂಖ್ಯೆ: 5, 6 ಮತ್ತು 7 ರಲ್ಲಿನ ಸಿಬ್ಬಂದಿಗಳು ಆದೇಶ ಸಂಖ್ಯೆ: 
ಡಿಜಿಪಿ/ಗುವಿ/ಬೀದರ್‌/18/2020-21 ರಂತೆ ಮಾತೃ ಇಲಾಖೆಯಾದ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ತಮ್ಮ ಹುದ್ದೆಯ 


ಲೀನ್‌ನೊಂದಿಗೆ ಬದಲಾಯಿಸಲಾಗಿದ್ದು, ಪ್ರಸ್ತುತವಾಗಿ 
ಅಮಾನತ್ತಿನಲ್ಲಿರುತ್ತಾರೆ. 
8 ಶ್ರೀಮತಿ ವರ್ಷಾ ದೇಶಮುಖ್‌, ಪ್ರಥಮ ದರ್ಜಿ ಸಹಾಯಕರು 
ಅಮಾನತ್ತಿನಲ್ಲಿರುತ್ತಾರೆ. 


9) ಶ್ರೀ ಮಾಚಾ ಕಲ್ಲಪ್ಪಾ (ನಿಧನ ಹೊಂದಿರುತ್ತಾರೆ) 

10) ಶಿವಾಜಿ, ದ್ವಿತೀಯ ದರ್ಜಿ ಸಹಾಯಕ (ಪ್ರಸ್ತುತವಾಗಿ ಆವಕ 
ಶಾಖೆಯ ವಿಷಯ ನಿರ್ವಾಹಕರಾಗಿ ಹೊರಗುತ್ತಿಗೆ ಆಧಾರದಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ಸದರಿ ಅಧಿಕಾರಿ/ಸೌಕರರುಗಳ ವಿರುದ್ದ ಜಂಟಿ ಇಲಾಖಾ 


1 ವಿಚಾರಣೆ ನಡೆಸಲು ದಿನಾಂಕ:05/01/2021ರಂದು ಆದೇಶ 


-2-- 


ಹೊರಡಿಸಲಾಗಿದೆ. ಸದರಿ ಆದೇಶವನ್ನು ಪ್ರಶ್ನಿಸಿ ಡಾ ಚನ್ನಣ್ಣ 
ಸಿ. ಹಾಗೂ ಡಾ|| ಶಿವಕುಮಾರ ಶೆಟಿಕಾರ ಇವರು ಮಾನ್ಯ ಉಚ್ಚ 
ನ್ಯಾಯಾಲಯ, ಬೆಂಗಳೂರು ಇಲ್ಲಿ ರಿಟ್‌ ಪಿಟೀಷನ್‌ ಸಂ: 
417712021 (S-RES) ದಾಖಲಿಸಿ ದಿನಾ೦ಕ:26/02/2021 ರಂದು 
ತಡೆಯಾಜ್ಞ್ಜಿ ಪಡೆದಿರುತ್ತಾರೆ. ಹಾಗೂ ಶ್ರೀ ಪ್ರಕಾಶ ಎಸ್‌. 
ಮಡಿವಾಳ, ಶ್ರೀಮತಿ ವರ್ಷಾ ಹಾಗೂ ಶ್ರೀ ಬಾಬು ಕೋಟಿ ಇವರು 
ಉಚ್ಛ ನ್ಯಾಯಾಲಯ ಕಲಬುರ್ಗಿ ಪೀಠ ಇಲ್ಲಿ ರಿಟ್‌ ಪಿಟೀಷನ್‌ 
ಸಲ: 200587/2021 ದಾಖಲಿಸಿ ದಿನಾಂಕ:17/03/2021 ರಂದು 
ಹಾಗೂ ಶ್ರೀ ಆನಂದ ಸಾಗರ್‌ ರೆಡ್ಡಿ ಇವರು ಮಾನ್ಯ ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿಯಲ್ಲಿ ರಿಟ್‌ ಅರ್ಜಿ ಸಂ: 
1650/2021ರಲ್ಲಿ - ದಿನಾ೦ಕ:02/06/2021ರಂದು 
ತಡೆಯಾಜ್ಞೆಯನ್ನು ಪಡೆದಿರುತ್ತಾರೆ. ಸದರಿ ತಡೆಯಾಜ್ಞೆಗಳನ್ನು 
ತರೆವುಗೊಳಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ. ' 


ಕಡತ ಸಲ: ಎ೦ಇಡಿ 356 ಎಲ ಏಸ್‌ ಎಫ್‌ 2021 


ಟ್‌ 
pa 
ಆರೋಗ್ಯ ಹಿಕುಟುಂಬ ಕಲ್ಯಾಣ ಹಾಗೂ 
`'ವೈದ್ಯಕೀಯ ಶಿಕ್ಷಣ ಸಚಿವರು. 


